ಕರ್ನಾಟಕ ವಿಧಾನ ಪರಿಷತ್ತು 


1083 


ಶ್ರೀ ಕಾಂತರಾಜ್‌ 


(ಸ್ಥಳೀಯ ಸಂಸ್ಥೆಗಳ ಕೇತು 


ಹಾಗೂ ರಫ್ತು ನಿಗಮ (ಜKAPPEC) 
ನಿಯಮಿತವನ್ನು ಯಾವಾಗ ಸ್ಥಾಪನೆ 
ಮಾಡಲಾಯಿತು ; ಇದರ ಧ್ಯೇಯೋದ್ದೇಶಗಳೇನು; 
(ಇದರ ಕೇಂದ್ರ ಕಛೇರಿ ವಿಳಾಸ, ಹಾಗೂ ಅಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ 
ವಿವರದೊಂದಿಗೆ ಮಾಹಿತಿ ನೀಡುವುದು) 


ಉತ್ತರಿಸುವ ದಿನಾಂಕ 24-09-2021 
ಉತ್ತರಿಸುವ ಮಾನ್ಯ ಸಚಿವರು ಕೃಷಿ ಸಚಿವರು 
ಕ್ರಸಂ ಪಶ್ನೆ ಉತ್ತರ 
ಅ) |ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಸನ್ನಗಳ ಸಂಸ್ಕರಣೆ ಹಾಗೂ 


ರಫ್ತು ನಿಗಮ ನಿಯಮಿತ (ಕೆಪೆಕ) ವು ಸರ್ಕಾರಿ ಸ್ಥಾಮ್ಯದ 
ಸಂಸ್ಥೆಯಾಗಿದ್ದು, ದಿನಾಂಕ: 22-04-1996 ರಂದು 
ಸ್ಥಾಪಿಸಲಾಗಿದೆ. ವಿವರ ಕೆಳಕಂಡಂತಿದೆ:- 
ಕೇಂದ ಕಛೇರಿ ವಿಳಾಸ: ನಂ.17, ಜನರಲ್‌ ಕೆ.ಎಸ್‌.ತಿಮ್ಮಯ್ಯ ರಸ್ತೆ 
(ರಿಜ್‌ಮಂಡ್‌ ರಸ್ತೆ, ಬೆರಗಳೂರು-560025 
ದೂರವಾಣಿ: 22271194 { 22243082 
ಇ-ಮೇಲ್‌: kappec1996@gmail.com 
ಜಾಲತಾಣ: www.kappec.karnataka.gov.in 

ಕೆಪೆಕ್‌ ಸಂಸ್ಥೆಯ ಧೈ್ರೇಯೋದ್ದೇಶಗಳು ಹಾಗೂ: ಕರ್ತವ್ಯ 
ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರಗಳನ್ನು ಅನುಬಂಧ-! ರಲ್ಲಿ 
ನೀಡಲಾಗಿದೆ. 


ಸದರಿ ನಿಗಮಕ್ಕೆ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ 
ಮತ್ತು ರಾಜ್ಯ ಸರ್ಕಾರ ಹಾಗೂ ಇತರೆಗಳಿಂದ 


"ಕಳೆದ 5 ವರ್ಷಗಳಿಂದ ಸದರಿ ನಿಗಮಕ್ಕೆ ಕೇಂದ್ರ ಸರ್ಕಾರ 
ಹಾಗೂ ರಾಜ್ಯ ಸರ್ಕಾರದಿಂದ ಒದಗಿಸಿರುವ ಅನುದಾನ, 


ಸೌಲಭ್ಯಗಳಾವುವು; (ವಿವರವಾದ ಮಾಹಿತಿ 


ನೀಡುವುದು) 


ಎಷ್ಟು ಹಣ ನೀಡಲಾಗಿದೆ; ಖರ್ಚಾಗಿರುವ | ಖರ್ಚಾಗಿರುವ : ಅನುದಾನ ಹಾಗೂ ಉಳಿಕೆಯಾಗಿರುವ 
ಹಣವೆಷ್ಟು; ಮತ್ತು ಉಳಿಕೆ ಹಣವೆಷ್ಟು; | ಅನುದಾನದ ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ 
(ವಿವರವಾದ ಮಾಹಿತಿ ನೀಡುವುದು) 

[ಸದರಿ 'ನಗವದಡಿ  ನೋಂದಣಿಗೊಂಡ| ಕಪೆಕ ಸಂಸ್ಥೆಯ `ಹಾವೃರ್‌ ಸಷ್ಟೌಗಳು 
ಏಜೆನ್ಸಿಗಳು ಯಾವುವು; ಅವುಗಳು ಕಳೆದ 3 | ನೋಂದಣಿಯಾಗಿರುವುದಿಲ್ಲ. 
ವರ್ಷಗಳಿಂದ ಈ ನಿಗಮದಿಂದ ಪಡೆದ 
ಅನುದಾನ ವಿವರ ನೀಡುವುದು; | 

ಈ) |ಈ ನಿಗಮದಿಂದ ರಾಜ್ಯ ಕೃತಗ ರೊಕಾರುವ ಪ್‌ ಸಂಸ್ಥೆಯಿಂದ ರಾವ್ಯದ ನವಹಷರ. ಇಷ್ಟ್‌ 


(ಕೊಪ್ಪಳ ಜಿಲ್ಲೆ). ಹುಬ್ಬಳ್ಳಿ (ಧಾರವಾಡ ಜಿಲ್ಲೆ, ಬಾಗಲಕೋಟೆ, 
ಗದಗ ಹಾಗೂ ಹುಮ್ನಾಬಾದ್‌ (ಬೀದರ್‌ ಜಿಲ್ಲೆ) ಗಳಲ್ಲಿ ಶೀತಲ | 
ಗೃಹಗಳನ್ನು ಹೊಂದಿದ್ದು, ಸದರಿ ಶೀತಲ ಗೃಹಗಳಲ್ಲಿ ರೈತರ 
ಉತ್ಪನ್ನಗಳನ್ನು ಶೇಖರಿಸಲು ರೈತರಿಗೆ ಆಧ್ಯತೆ ನೀಡಲಾಗುತ್ತಿದೆ. 


ಮ 


ಸ ಡಿ 


ಉ) 


ಕಳೆದ 3 `ವರ್ಷಗಳಲ್ಲಿ ರೈತರ ಯಾವ ಕೃಷಿ 
ಉತ್ಪನ್ನಗಳನ್ನು ಸಂಸ್ಕರಣೆ .ಮಾಡಿ ರಪ್ತು 
ಮಾಡಲಾಗಿರುತ್ತದೆ ? (ವಿವರವಾಗಿ ವರ್ಷವಾರು 
ಮಾಹಿತಿ ನೀಡುವುದು) 


2019-20ನೇ ಸಾಲಿನ್ಲಿ ಕೇಂದ್ರ ಸರ್ಕಾರದ "ಆದೇಶ 
ಸಂಖ್ಯೆ: 21/2015-20 ದಿನಾಂಕ: 29-09-2019 ರಲ್ಲಿ ಈರುಳ್ಳಿ 
ರಫ್ತನ್ನು ನಿಷೇಧಿಸಿ ಆದೇಸಶಿಸಲಾಗಿತ್ತು. ಕೆಪೆಕ್‌ ಸಂಸ್ಥೆಯು ರಾಜ್ಯ 
ಸರ್ಕಾರದ ಮೂಲಕ ಮನವಿ ಸಲ್ಲಿಸಿ ಸದರಿ ರಫ್ತು 
ನಿರ್ಬಂಧವನ್ನು ತೆರವುಗೊಳಿಸಿ ಬೆಂಗಳೂರು ಗುಲಾಬಿ ಈರುಳ್ಳೆ 
(ಸುಮಾರು: 9000 ಮೆಟ್ರಿಕ್‌ ಟನ್‌) ಯನ್ನು ರಫ್ತಾಗುವಂತೆ 
ಅನುವುಗೊಳಿಸಲಾಯಿತು. 

ಕೆಪೆಕ್‌ ಸಂಸ್ಥೆಯು 2020-21ನೇ ಸಾಲಿನಲ್ಲಿ ಚಿಕ್ಕಬಳ್ಳಾಪು 
ಜಿಲ್ಲೆಯ ನಾಲ್ಕು ರೈತ ಉತ್ಪಾದಕ ಸಂಸ್ಥೆಗಳು ಹಾಗೂ 
ರಫ್ತುದಾರರೊಂದಿಗೆ ಒಡಂಬಡಿಕೆ ಸಹಿ ಮಾಡಿಸಿ ಸುಮಾರು 
5000 ಮೆಟ್ರಿಕ್‌ ಟನ್‌ ಬೆಂಗಳೂರು ಗುಲಾಬಿ ಈರುಳ್ಳಿಯನ್ನು 
ಮಲೇಷಿಯಾ ಮತ್ತು ಶ್ರೀಲಂಕಾ ದೇಶಗಳಿಗೆ ರಫ್ತು ಮಾಡಲು 
ಸಹಕರಿಸಿದೆ. oo 

ಮುಂದುವರೆದು, ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ; 
31/2015-20 “ದಿನಾಂಕ: 14-09-2020 ರಲ್ಲಿ ಈರುಳ್ಳಿ ರಫ್ತನ್ನು 
ನಿಷೇಧಿಸಿ ಆದೇಶಿಸಲಾಗಿತ್ತು-'ಕೆಪೆಕ್‌ ಸಂಸ್ಥೆಯು ರಾಜ್ಯ ಸರ್ಕಾರದ 
ಮೂಲಕ ಮನವಿ ಸಲ್ಲಿಸಿ ಸದರಿ ರಫ್ತು ನಿರ್ಬಂಧವನ್ನು 
ತೆರವುಗೊಳಿಸಿ ಬೆಂಗಳೂರು ಗುಲಾಬಿ ಈರುಳ್ಳಿ (ಸುಮಾರು 
10000 ಮೆಟ್ರಿಕ್‌ ಟನ್‌) "ಯನ್ನು ರಪ್ಪಾಗುವಂತೆ 


, | ಅನುವುಗೊಳಿಸಲಾಯಿತು. 


ಮುಂದುವರೆದು, ಮಾವು ಮತ್ತು ದಾಳಿಂಬೆ ರಫ್ರಿಗೆ 
ಹುಬ್ಬಳ್ಳಿ "ಮತ್ತು ಚಿತ್ರದುರ್ಗ ರೈತ ಉತ್ಪಾದಕ ಸಂಘಗಳಿಗೆ ಹಾಗೂ 
ರೈತರಿಗೆ ರಫ್ತುದಾರರೊಂದಿಗೆ ನೇರ ಸಂಪರ್ಕ ಕಲ್ಪಿಸಿ ಕೆಪೆಕ್‌ 


_ ಸಂಸ್ಥೆಯಡಿ ನಿರ್ಮಿಸಿರುವ ಸಮಗ್ರ ಶೀತಲ ಸರಪಳಿ. ಘಟಕ, 


ಹುಬ್ಬಲ್ಳಿಯಿಂದ ಮಾವು ರಫ್ತು ಮಾಡಲು ಪ್ರೋತ್ಸಾಹಿಸಲಾಗಿದೆ. 


pS) 


ಸಂಖ್ಯೆ: ಕೃಇ/112/ಕೃಕ್ಳಉ/2021 


(~ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1083 


"ಅನುಬಂಧ-1 


ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ. ರಫ್ತು ನಿಗಮ ನಿಯಮಿತ (ಕೆಪೆಕ್‌) ದ' 


ಧ್ಯೇಯೊ 


5% 


¥ 
€ದ್ದೇಶಗಳು ಕೆಳಕಂಡಂತಿವೆ:- 


ಕೃಷಿ, ತೋಟಗಾರಿಕೆ ಹಾಗೂ ಪುಷ್ರೋದ್ಯಮದ ಅಭಿವೃದ್ಧಿ, ಪದೋನ್ನತಿ, ಸಂಸ್ಕರಣೆ ಹಾಗೂ ರಪ್ಪಿಗ 


ಅನುಕೂಲ ಕಲ್ಪಿಸುವುದು. ( 

ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳ ಕೊಯ್ಲಿನ ನಂತರದ ನಿರ್ವಹಣೆಗೆ ಅವಶ್ಯವಾದ ಮೂಲಭೂತ 
ಸೌಕರ್ಯಗಳನ್ನು ನಿರ್ಮಾಣ ಮಾಡುವುದು ಹಾಗೂ ಖಾಸಗಿಯವರಿಗೆ ನಿರ್ಮಿಸಲು 
ಮೋತ್ಲಾಹಿಸುವುದು. 

ರೈತರು, ವಿಜ್ಞಾನಿಗಳು, ಮತ್ತು ಹಣಕಾಸು ಸಂಸ್ಥೆಯ ಅಧಿಕಾರಿಗಳನ್ನು ಒಳಗೊಂಡ ಸಭೆಗಳನ್ನು ನಡೆಸಿ 
ರೈತರಿಗೆ ಅವರಲ್ಲಿ ಕೃಷಿ ಉತ್ಪನ್ನಗಳ ರಪ್ರಿನಿಂದಾಗುವ ಅನುಕೂಲಗಳ ಬಗ್ಗೆ ತಿಳಿಸುವುದು. 
ಸರ್ಕಾರದಿಂದ ಘೋಷಿಸಲ್ಪಡುವ ಕೊಯ್ಲಿನ ನಂತರದ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ 
ಯೋಜನೆಗಳ ಅನುಷ್ಠಾನಕ್ಕೆ ನೋಡಲ್‌ ಏಜನ್ನಿಯಾಗಿ ಕಾರ್ಯ ನಿರ್ವಹಣೆ ಅಥವಾ ಕಾಲ ಕಾಲಕ್ಕೆ 
ಸರ್ಕಾರವು ನಿಯೋಜಿಸುವ ಚಟುವಟಿಕೆಗಳು / ನಿರ್ವಹಣೆ 

ರೈತರಿಗೆ, ರೈತರ ಸಂಸ್ಥೆಗಳಿಗೆ, ಭಾವೀ ಉದ್ದಿಮೆದಾರರಿಗೆ / ರಫ್ತುದಾರರಿಗೆ ರಫ್ತು ವ್ಯಾಪಾರ 
ಪ್ರಾರಂಭಿಸಲು ಹಾಗೂ ಕೃಷಿ ಸಂಸ್ಥರಣೆ ಘಟಕಗಳನ್ನು ಸ್ಥಾಪಿಸಲು ಅವಶ್ಯಕವಿರುವ ಮಾರ್ಗದರ್ಶನ 
ನೀಡುವುದು. 


ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸ್ಮತ್ತಿರುವ ಅಧಿಕಾರಿ / ಸಿಬ್ಬಂದಿಯ ವಿವರ ಕೆಳಕಂಡಂತಿದೆ:- 
ಕ್ರಸಂ. ಹೆಸರು : ಪದನಾಮ 
(ಅ) ಶ್ರೀ ಚಿಕ್ಕಣ್ಣಗೌಡ್ರು ಮಾಜಿ ಶಾಸೆಕರು / ಅಧ್ಯಕ್ಷರು 
(ಆ) : ಖಾಯಂ 
] ಶ್ರೀ ಮೊಹಮ್ಮದ ಪೆರಷೇಜ್‌ ಹೆ. ಬಂಥನಾಳ ವ್ಯವಸ್ಥಾಪಕ ನಿರ್ದೇಶಕರು 
2 ಶ್ರೀಮತಿ ಅಂಬಿಕಾ.ಎನ್‌ ಪ್ರಧಾನ ವ್ಯವಸ್ಥಾಪಕರು (ಪ್ರಭಾರ) 
3 ಶ್ರೀ ಸದಾನಂದ ಎಸ್‌. ಮೆಣೂರ್‌ ಕ್ಷೇತಾಧಿಕಾರಿ 
4 ಶ್ರೀ ಡಿ. ರಾಮಚಂದ್ರ ಗಣಕಯಂತ್ರ ನಿರ್ವಾಹಕರು 
5 ಶ್ರೀ ಆರ್‌ ಕನವಾ್‌ 4 ದಲಾಯತ್‌ 
6 ಶ್ರೀ ಕೆ.ಆರ್‌. ಗೋಪಿನಾಥ್‌ ದಲಾಯತ್‌ 
7 ಶ್ರೀ ಹೆಚ್‌.ಟಿ. ಲೋಕೇಶ್‌ ವಾಹನ ಚಾಲಕ 


8 ಶ್ರೀ ಸಿ.ಬಿ. ರಮೇಶ್‌ ವಾಹನ ಚಾಲಕ 

9 ಶ್ರೀ ಎಂ. ಗಂಗಾಧರ ವಾಹನ ಚಾಲಕ 
(ಇ) : ಗುತ್ತಿಗೆ | 

1 ಶ್ರೀ ಎಂ.ಡಿ. ರಾಮು ದಲಾಯತ್‌ 

2'|ಶೀ ಬಿ. ದೇವರಾಜು” "ದಲಾಯತ್‌ 

3 1[ಶ್ರೀ ಜಿಸಿ ಬಿರಾದರ್‌ ' ಶೀತಲಗೃಹ ಮೇಲ್ಡಿಚಾರಕ 1 

4 ಶ್ರೀ ಉಮೇಶ್‌ ಡಿ. ಹೊಲೇರ್‌ ವರ್ಕ್‌ಮನ್‌ ಜನರಲ್‌ ಯುಟಿಲಿಟಿ 

5 ಶ್ರೀ ಎಸ್‌.ವಿ” ದೇಶಪಾಂಡೆ " ಜೂನಿಯರ್‌ ಆಪೆರೇಟರ್‌ 

6 ಶ್ರೀ ಭೀಮನಗೌಡ ಬಿರಾದರ್‌ ಜೂನಿಯರ್‌ ಆಪರೇಟರ್‌ 

7 ಶ್ರೀ ಎಸ್‌.ಪಿ. ನಾಗರಾಜು ವಾಹನ ಚಾಲಕ 
ET ಶವತಂಕರ್‌ ಇಜೀರ್‌ಸಹಾಯ 
(ಇ) : ಹೊರಗುತ್ತಿಗೆ | 

1 ಕು. ಅಮೂಲ್ಯ ಲೆಕ್ಕಿಗರು 

2 ಶ್ರೀ ಸೋಮ್‌ಲಿಂಗ್‌ ನಾಗೋಜಿ " ಆಪರೇಟರ್‌ 

3 ಶ್ರೀ ದತ್ತರಾಜ್‌ ಚವ್ಹಾಣ್‌ ಆಪರೇಟರ್‌ 

4 ಶ್ರೀ ಸೈಯದ್‌ ಜಾಕರ್‌ ಹುಸೈನ್‌ ಅತ್ತರ್‌ ಅಷೆಕೇಟರ್‌ 

5 ಶ್ರೀ ಶಿವನಗೌಡ`ಪಾಟೀಲ್‌ ಕೇರ್‌ಟೇಕರ್‌ 

6 ಶೀ ಮಹೇಶ್‌ ಆಪರೇಟರ್‌ 

7 ಶ್ರೀ ಗಣಪತಿ ಕೇರ್‌ಟೇಕರ್‌ 

8 ಶ್ರೀ ಮಹಂತೇಶ್‌ ಇ ಬಂಡಿ ಆಪರೇಟರ್‌ 

9 ಶ್ರೀ ವಸಂತ್‌ ಬಿ. ಪವಾರ್‌ ಆಪರೇಟರ್‌ 

10 ಶ್ರೀ ಶಿವಪ್ಪ ಭೈರಶೆಟ್ಟಿ ಆಪರೇಟರ್‌ 

I ಶ್ರೀ ರಾವ್‌ಸಾಹೇಬ್‌ ಬಿ. ಬೆಳೆಣವರ್‌ ಕೇರ್‌ಟೇಕರ್‌ 

12 ಶ್ರೀ ಶಿವರಾಜ್‌ ಮಾದರ್‌ ಆಪರೇಟರ್‌ 

13 ಶ್ರೀ ಹುಲಗೇಶ್‌ ಮಾದರ್‌ . ಆಪರೇಟರ್‌ 

14 ತ್ರೀ ದೇವಪ್ಪ - ಕೇರ್‌ಟೇಕರ್‌ 

15 ಶ್ರೀ ಗೊಡಚಾಯ್ಯ ಬಿ.ಗಂಜಲ್‌ಮಠ್‌ ಆಪರೇಟರ್‌ 

16 ಶ್ರೀ ಶಿವರಾಜ್‌ ಪ. 'ಫೌಡ ಕೇರ್‌ಟೇಕರ್‌ 

17 ಶ್ರೀ ಶರಣಪ್ಪ ವಿ.ಕೆ. ಆಪರೇಟರ್‌ 

18 ಪಾಸ್ತಿ ವಿಕಾಸ್‌ ಧವನತ್ರ ಇಟಗಿ ಫ್‌ರ್‌ಚಾಕರ್‌ 

55 ತರರಗ್‌ಡ ಘ್‌ ನರಂಜನಗಾಡರ್‌ ತದ್‌ ಪ್ರ ಸಾರ್ಷರ್ತಾ 

20 ಶ್ರೀ ಬಸವರಾಜ್‌ ಸಿ. ಮುದ್ದೇನಕೊಪ್ಪ ಅಧ್ಯಕ್ಷರ ಆಪ್ತೆ ಸಹಾಯಕ 

21 ಶ್ರೀ ಗಡಿಗೆಪ್ತ ಗಂಗಪ್ಪ ಬಾಗೇವಾಡಿ ಅಧ್ಯಕ್ಷರ ವಾಹನ ಚಾಲಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1083 


ಅನುಬಂಧ-2 


ಕಳೆದೆ 5 ವರ್ಷಗಳಿಂದ ಕೆಪೆಕ್‌ ಸಂಸ್ಥೆಗೆ ಕೇಂದ್ರ । ರಾಜ್ಯ ಸರ್ಕಾರದಿಂದ ಒದಗಿಸಲಾದ, ಖರ್ಚಾಗಿರುವ 
ಹಾಗೂ ಉಳಿಕೆಯಾಗಿರುವ ಅನುದಾನದ ವಿವರ 


(ರೂ. ಲಕ್ಷಗಳಲ್ಲಿ) 


ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 
ವರ್ಷ ಒದಗಿಸಿರುವ | ಖರ್ಚಾಗಿರುವ | ಉಳಿಕೆಯಾಗಿರುವ | ಒದಗಿಸಿರುವ | ಖರ್ಚಾಗಿರುವ ಉಳಿಕೆಯಾಗಿರುವೆ 
i ಅನುದಾನ ಅನುದಾನ ಅನುದಾನ ಅನುದಾನ ' ಅನುದಾನ ಅನುದಾನ 

I 2016-17 295.15 295.15 — 1521.37 1521.37 ಹವ 
2 2017-18 20.00 20.00 —— 3616.22 1683.63 1932.59 
3 2018-19 252.98 252.98 ps 2550.00 1050.00 1500.00 
4 2019-20 113.09 |. 113.09 —— 507.04 426.08 80.96 
5 2020-2] 2474.15 137.39 2337.36 65.00 64.48 0.52 


